ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಸೋಮವಾರ, ದಿನಾಂಕ : 21ನೇ ಸೆಪ್ಟೆಂಬರ್‌, 2020 


ಕೋವಿಡ್‌-19ರ ನಿರ್ವಹಣೆಯ ಬಗ್ಗೆ 


104 (155) ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು ಈ ವಿಷಯಗಳನ್ನು 
ದಯವಿಟ್ಟು ತಿಳಿಸುವರೆ - 


(ಅ) ರಾಜ್ಯ ವ್ಯಾಪ್ತಿ ಕೋವಿಡ್‌-19 ನಿರ್ವಹಣೆಯಲ್ಲಿ ಕೊರೋನ ವಾರಿಯರ್ಸ್‌ ಆಗಿ ಎಷ್ಟು ಜನ ಕೆಲಸ ಮಾಡುತ್ತಿದ್ದಾರೆ; 


(ಆ) ಅವರುಗಳಲ್ಲಿ ವೈದ್ಯರು, ದಾದಿಯರು, ಪೊಲೀಸ್‌ ಸಿಬ್ಬಂದಿಗಳು, ಅಟೆಂಡರ್ಗ್ಲಳ ಸಂಖ್ಯೆ ಎಷ್ಟು; (ತಾಲ್ಲೂಕುವಾರು/ಆಸ್ಪತ್ರೆವಾರು 
ವಿವರ ನೀಡುವುದು) 


(ಇ) ಸದರಿ ವಾರಿಯರ್ಸ್‌ಗೆ ನೀಡುತ್ತಿರುವ ವೈದ್ಯಕೀಯ ಸೌಲಭ್ಯಗಳೇನು; ಆರ್ಥಿಕ ಸೌಲಭ್ಯಗಳೇನು; ಅವುಗಳಿಗೆ ಇಲ್ಲಿಯವರೆಗೆ 
ಮಾಡಿರುವ ವೆಚ್ಚವೆಷ್ಟು; (ವಿವರಗಳನ್ನು ನೀಡುವುದು) 


(ಈ) ವಾರಿಯರ್ಸ್‌ ಕರ್ತವ್ಯದ ಕಾಲಾವಧಿ ಏನು; ಕರ್ತವ್ಯದ ಅವಧಿಯ ನಂತರ ಕ್ವಾರಂಟೈನ್‌ಗೆ ಒಳಪಡುತ್ತಿದ್ದಾರೆಯೇ; 


(ಉ) ಒಳಪಡುತ್ತಿದ್ದರೆ ಅದರ ಸೌಲಭ್ಯವನ್ನು ಬೆಂಗಳೂರು ಸೇರಿದಂತೆ ಯಾವ ಯಾವ ಭಾಗಗಳಲ್ಲಿ ಮಾಡಿಕೊಡಲಾಗಿದೆ; 
(ವಿವರಗಳನ್ನು ನೀಡುವುದು) 


(ಊ) ಇದಕ್ಕೆ ಇಲ್ಲಿಯವರೆಗೆ ಮಾಡಿರುವ ವೆಚ್ಚವೆಷ್ಟು? (ವಿವರಗಳನ್ನು ನೀಡುವುದು) 


